ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಣ ಸಂಗ್ರಹಣೆ ಬಗ್ಗೆ 

ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 

510 (604) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 
(ಅ) ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊರೋನಾ ಕಾರಣಕ್ಕೆ ಈವರೆಗೆ ಸಂಗ್ರಹವಾಗಿರುವ ನಿಧಿ (ಹಣ) ಎಷ್ಟು ; 


ಟೆ 


(ಆ) ಸಂಗ್ರಹವಾದ ಹಣವನ್ನು ಯಾವ ಯಾವ ಇಲಾಖೆಗಳಿಗೆ ಹಾಗೂ ಎಷ್ಟು; ಎಷ್ಟು ಹಣವನ್ನು ಬಳಸಲಾಗಿದೆ; (ವಿವರ 
ನೀಡುವುದು) 


(ಇ) ಪಿ.ಎಂ.ಕೇರ್‌ ಫಂಡ್‌ (ಕೇಂದ್ರ) ದಿಂದ ಕೊರೋನಾ ನಿರ್ವಹಣೆಗೆ ರಾಜ್ಯಕ್ಕೆ ಎಷ್ಟು ಹಣ ಬಂದಿದೆ ; 


(ಈ) ಬಂದಿದ್ದಲ್ಲಿ ಆ ಹಣದ ಉಪಯೋಗದ ವಿವರ ನೀಡುವುದು? 


